ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ್ರದಿಂದ 
ಚುನಾಯಿತರಾದವರು) 
ಶುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1205 
ಉತ್ತರಿಸಬೇಕಾದ ದಿನಾಂಕ 22.09.2021 
ಉತ್ತರಿಸಬೇಕಾದ ಸಚಿವರು ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು . |} 
(ಅ) | ಆಶ್ರಯ ಯೋಜನೆಯಡಿ ರಾಜ್ಯದ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ | 
ನಿವೇಶನಗಳನ್ನು ಹಂಚಿಕ | ವಾಸಿಸುತ್ತಿರುವ ಬಡತನ ರೇಖೆಗಿಂತ ಕೆಳಗಿನ ಅಹ, 
ಮಾಡಲಾಗುತಿದೆಯೇ ; ವಿವೇಶನರಹಿತ ಕುಟುಂಬಗಳಿಗೆ ನಿವೇಶನ ಸೌಕರ್ಯ |". 
ಈ [ಕಳೆದ ಎರಡು ವರ್ಷಗಳಿಂದ | ಕಲ್ಪಿಸಲು ಗ್ರಾಮೀಣ ಪ್ರದೇಶದಲ್ಲಿ ಮುಖ್ಯ ಮಂತ್ರಿಗಳ |;: 
ಹಂಚಿಕೆಯಾಗಿರುವ ಆಶ್ರಯ | ಗ್ರಾಮೀಣ ನಿವೇಶನ ಹಾಗೂ" ನಗರ ' .ಪುಡೇಶಡಲ್ಲಿ. : 
ನಿವೇಶನಗಳ ಒಟ್ಟು ಸಂಖ್ಯೆ | ಮುಖ್ಯಮಂತ್ರಿಗಳ ನಗರ ನಿವೇಶನ ಯೋಜನೆಗಳು : 
ಎಷ್ಟು ; ಜಾರಿಯಲ್ಲಿದ್ದು, ರಾಜ್ಯಾದ್ಯಂತ 2019 ರಿ೦ದ 2021 ಠವರೆಗೆ: 
ಆಶ್ರಯ  ವಿವೇಶನಗಳಿಗೆ :ಹಂಚಿಕೆ.. ಮಾಡಿರುವ : 
ಹಕ್ಕುಪತ್ರಗಳ ವಿವರ ಈ ಕಳೆಕಂಡಂತಿದೆ. ' ರ 
ಯೋಜನೆ 2019-20 | 2020-21 2021-22 ಒಟ್ಟು 
ಗ್ರಾಮೀಣ 2537 2217 1234 ' 5988") 
ವಿವೇಶನ SN 
ನಗರ 1875 502 792 3169 
ನಿವೇಶನ , ) 
ಒಟ್ಟು 4412 2719 2026 9157. |: 
ol 
(ಇ) | ಸದರಿ ಯೋಜನೆಯಲ್ಲಿ ಮನೆ ವಿವಿದ ವಸತಿ ಯೋಜನೆಗಳಡಿ ಫಲಾನುಭವಿಗಳಿಗೆ. 
ನಿರ್ಮಾಣಕೆ ನೀಡಲಾಗುತ್ತಿರುವ | ಬಿಡುಗಡೆ ಮಾಡುತ್ತಿರುವ ಯೋಜನಾವಾರು 
ಮೊತ್ತವೆಷ್ಟು; ' ಸಹಾಯಧನದ ವಿವರ ಕೆಳಕಂಡಂತಿದೆ. 
(ಈ) | ಸದರಿ ಮೊತ್ತವನ್ನು ಎಂದಿನಿಂದ (ರೂ.ಲಕ್ಷಗಳಲ್ಲಿ) 
ನೀಡಲಾಗುತ್ತಿದೆ ; ಗ್ರಾಮೀಣ | ನಗೆರ 
ಕ್ರ. ಸಾಮಾನ್ಯ| ಪ.ಜಾ/ | ಸ್‌ಮೌನಃ 
ಸಿಂ 


ಬಸವ ವಸತಿ 
ಯೋಜನೆ!(ಗ್ರಾ) 
ವಾಜಪೇಯಿ ನಗರ 


RR 
ಡಾ.ಬಿ.ಆರ್‌ 
3 ಅಂಬೇಡ್ಕರ್‌ 
ನಿವಾಸ್‌ ಯೋಜನೆ 
(ಗ್ರಾ & ನ) _} We A I 


ದೇವರಾಜ್‌ ಅರಸು | ME 


4 | ವಸತಿ ಯೋಜನೆ 1.20 1.50 120 NK 
(ಗ್ರಾ&ಿಸು) 1 " 
ಪ್ರಧಾನ ಮಂತಿ 

5 | ಆವಾಸ್‌ ಯೋಜನೆ 1.20 1.50 


(ny 


ಪ್ರಭಾನ ಮಂತ್ರಿ | | 
ಆವಾಸ್‌ ನ್ನ p 1.50 1.50 
ಯೋಜನೆ(ನ)** 
ವಿವಿಧ ವಸತಿ ಯೋಜನೆಗಳಡಿ ಮನೆಗಳ 
ನಿರ್ಮಾಣಕ್ಕಾಗಿ ಫಲಾನುಭವಿಗಳಿಗೆ ಸಹಾಯಧನ 
ಕೆಳಕಂಡ ವರ್ಷಗಳಿಂದ ನೀಡಲಾಗುತ್ತಿದೆ. 


(ರೂ.ಲಕ್ಷಗಳಲ್ಲಿ) 

ಯೋಜನೆ ಸಹಾಯಧನ ವರ್ಷ 
ಬಸವ ವಸತಿ ಯೋಜನೆಗಗ್ರಾ) 1.20 2013-14 
ವಾಜಪೇಯಿ ನಗರ ವಸತಿ ಯೋಜನ 1.20 2013-14 
(ನು) 
ಡಾ.ಬಿ.ಆರ್‌ ಅಂಬೇಡ್ಕರ್‌ ನುವಾಸ್‌ 175/200 | 2017-18 
ಯೋಜನೆ (ಗ್ರಾ & ನ) | 
ದೇವರಾಜ್‌ ಅರಸು ವಸತ ಹೋಸ 1.20/1.50 | 2014-15 
(ಗ್ರಾ & ನ) | 
ಪ್ರಧಾನ ಮಂತಿ ಆವಾಸ್‌ ಯೋಜನೆ 1.20/1.50 | 2016-17 
(ಗ್ರಾ)* 
ಪ್ರಧಾನ ಮಂತ್ರಿ ಆವಾಸ್‌ 1.50" 2016-17 
ಯೋಜನೆ(ನ)** 


* ಪ್ರಧಾನ ಮಂತ್ರಿ .ಆವಾಸ್‌(ಗ್ರಾಮೀಣ) 
ಯೋಜನೆಯಡಿ 6040 ಅನುಪಾತದಂತೆ ಕೇಂದ್ರ 
ಸರ್ಕಾರದಿಂದ ರೂ.72,000/-ಗಳನ್ನು ಒದಗಿಸಲಾಗುತ್ತಿದ್ದು 
ಇನ್ನುಳಿದ ರೂ.48,000/-ಗಳನ್ನು ರಾಜ್ಯ ಸರ್ಕಾರದಿಂದ 
ಒದಗಿಸಲಾಗುತ್ತಿದೆ. 


*“ ಪ್ರಧಾನ ಮಂತ್ರಿ ಆವಾಸ್‌ (ನಗರ) ಯೋಜನೆಯಡಿ 
ನೀಡಲಾಗುವ ಸಂಪೂರ್ಣ ಸಹಾಯಧನ ರೂ.150 
ಲಕ್ಷಗಳನ್ನು ಕೇಂದ್ರ ಸರ್ಕಾರದಿಂದ ನೀಡಲಾಗುತ್ತಿದೆ. 


.(ಉ) [ಸದರಿ ಮೊತ್ತದಲ್ಲಿ ಮನೆ 
ಕಟ್ಟೆ ಕೊಳ್ಳಲು _ ಕಷ್ಟ 
ನ ಸಾಧ್ಯವೆಂಬುದು ಸರ್ಕಾರದ 

- | ಗಮನಕ್ಕೆ ಬಂದಿದೆಯೇ; 


ಫಲಾನುಭವಿಗಳು ಮನೆ ನಿರ್ಮಿಸಿ ಕೊಳ್ಳಲು 
ಸರ್ಕಾರದಿಂದ ಸಹಾಯಧನ ಮಾತ್ರ ನೀಡಲಾಗುತ್ತಿದ್ದು, 
ಘಟಿಕ ವೆಚ್ಚವನ್ನು ಸೀಡುತ್ತಿಲ್ಲ ಸರ್ಕಾರ ನೀಡುವ 
ಸಹಾಯಧನಡದೊಂದಿಗೆ ಫಲಾನುಭವಿಯು ತನ್ನ ಸ್ವಂತ 
ವಂತಿಕೆ ಹಣ ಉಪಯೋಗಿಸಿ ಕೊಂಡು ಮನೆ ನಿರ್ಮಿಸಿ 
ಕೊಳ್ಳಬೇಕಾಗಿರುತ್ತದೆ. 


i, 


ವಿವಿಧ ವಸತಿ ಯೋಜನಸೆಗಳಜ ಈಗಾಗಲೇ ನೀಡಲಾದ 
ಗುರಿಯ ಪೈಕಿ ಪ್ರಗತಿಯಲ್ಲಿರುವ ಮನೆಗಳನ್ನು 
ಪೂರ್ಣಗೊಳಿಸಲು ಅವ್ಯವಿರುವ ಅನುದಾನವನ್ನು !. 
ಆದ್ಯತೆ ಮೇರೆಗೆ ಮುಂದನ ಮೂರು ವರ್ಷಗಳ 
ಅವಧಿಯಲ್ಲಿ ಒದಗಿಸಲು ತೀರ್ಮಾನ 
ಕೈಗೊಂಡಿರುವುದರಿಂದ ಪ್ರಸ್ತುತ ಸದರಿ ಪುಸ್ತಾವಣೆಯನ್ನು 
ಪರಿಗಣಿಸಲು ಸಾಧ್ಯವಾಗುವುದಿಲ್ಲ. 


ಸ೦ಖ್ಯೆ :ವಇ 348 ಹೆಚ್‌ಎಎಎ 2021 


I 
(ವಿ. ಸೋಮಣ್ಣ) 
ವಸತಿ ಮತ್ತು ಮೂಲಸೌಲಭ್ಯ 


ಅಭಿವೃದ್ಧಿ ಸಚಿವರು 


